ಕರ್ನಾಟಕ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ವಿಧಾನ ಪರಿಷತ್ತು 
510 
ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 


ನೀಡುವುದು). 


ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು” ಹಿರಿಯ ನಾಗರಿಕರ ಸಬಲೀಕರಣ 
ಸಜೆವರು.. | 
ಉತ್ತರಿಸಬೇಕಾದ ದಿನಾಂಕ 05/02/2021 
ಕ ಪ್ರ "ತ್ತರ 
ಸಂ. 
ಅ. ಬೆಂಗಳೊರು ನಗರದಲ್ಲಿರುವ ಅಂಗನವಾಡಿಗಳಲ್ಲಿ ಬಂದಿದೆ. 
ಆಶಾ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ 
ಕೊರತೆ ಇರುವುದು ಸಕಾನರದ ಗಮನಕ್ಕೆ 55 ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ 209 
ಬಂದಿದೆಯೇ, ಬಂದಿದ್ದಲ್ಲಿ, ಸರ್ಕಾರ | ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದ್ದು, ಸದರಿ 
ಕೈಗೊಂಡಿರುವ ಕ್ರಮಗಳೇನು; ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಹ ಅಭ್ಯರ್ಥಿಗಳ ಅರ್ಜಿಗಳನ್ನು 
ಆಹ್ನಾನಿಸಿ ದಿನಾಂಕ:21-12-2020ರಲ್ಲಿ ಅಧಿಸೂಚನೆ 
ಹೊರಡಿಸಲಾಗಿದೆ. ಸರ್ಕಾರದ ಆದೇಶಗಳಂತೆ ನೇಮಕಾತಿ ಪ್ರಕ್ರಿಯೆ 
ನಡೆಸಲಾಗುತ್ತಿದೆ. 
ತಾ ಕಾರ್ಯರ್ಕಹರು ಪತ್ತ] ಪಾಡ್‌ ಪಾಕನಸಾಗವ 
ಸಹಾಯಕಿಯರನ್ನು ನೇಮಕಾತಿ ಮಾಡಿಕೊಳ್ಳಲು 
ಈಗಾಗಲೇ ಅಧಿಸೂಚನೆಯನ್ನು  ಹೊರಡಿಸ ಸರ್ಕಾರದ ಮಾರ್ಗಸೂಚಿಗಳಂತೆ ಅಂಗನವಾಡಿ ಕಾರ್ಯಕರ್ತೆ 
ಲಾಗಿದೆಯೇ; ಹಾಗಿದ್ದಲ್ಲಿ, ಅರ್ಹತಾ | ಹಾಗೂ ಸಹಾಯಕಿಯರನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ 
ಮಾನದಂಡಗಳೇನು; (ಮಾಹಿತಿಯನ್ನು | ಮಾಡಲಾಗುತ್ತಿದೆ. ಕಾಲಕಾಲಕ್ಕೆ ಖಾಲಿ ಇದ್ದ ಹುದ್ದೆಗಳನ್ನು 
ಆನ್‌ಲೈನ್‌ " ಮೂಲಕ ಅರ್ಜಿಗಳನ್ನು ಮಾನ್ಯ 


ಆಪಹ್ಪಾನಿಸಿ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ಜಿಲ್ಲಾ ಆಲ್ಸೆ 
ಸಮಿತಿ ಮೂಲಕ ಆಯ್ಕೆ ಮಾಡಿ. ಭರ್ತಿ ಮಾಡಲಾಗುತ್ತಿದೆ. 


ಅಂಗನವಾಡಿ ಕಾರ್ಯಕರ್ತೆ / ಸಹಾಯಕಿಯರ ಆಯ್ಕೆಗೆ ಅರ್ಹತೆ 


ಮಾನದಂಡಗಳು ೫ 
1. ಅಂಗನವಾಡಿ ಕಾರ್ಯಕರ್ತೆ /! ಸಹಾಯಕಿಯರ ಹುದ್ದೆಗೆ 


ಅರ್ಜಿ. ಸಲ್ಲಿಸು 18 ರಿಂದ 35 ವರ್ಷ 
ವಯೋಮಿತಿಯೊಳಗಿರಬೇಕು. 

2. ಅಂಗನವಾಡಿ ಕಾರ್ಯಕರ್ತೆ / ಸಹಾಯಕಿಯರ ಆಯ್ಕೆಗೆ 
ಸ್ಥಳೀಯರಾಗಿರಬೇಕು. 


3. ಅಂಗನವಾಡಿ ಕಾರ್ಯಕರ್ತೆ. ಆಯ್ಕೆಗೆ ಎಸ್‌.ಎಸ್‌.ಎಲ್‌.ಸಿ. 
ತೇರ್ಗಡೆಯಾಗಿದ್ದು, ಹೆಚ್ಚಿನ ವಿದ್ಯಾರ್ಹತೆಯನ್ನು ಆಯ್ಕೆಗೆ 
ಪರಿಗಣಿಸುವಂತಿಲ್ಲ. 

4. ಅಂಗನವಾಡಿ ಸಹಾಯಕಿ ಆಯ್ಕೆಗೆ ಕನಿಷ್ಠ 4ನೇ ತರಗತಿ 


ಹೆಚ್ಚಿನ ವಿದ್ಯಾರ್ಹತೆಯುಳ್ಳವರನ್ನು ಆಯ್ಕೆ ಮಾಡಬೇಕು. 


ತೇರ್ಗಡೆ, ಗರಿಷ್ಟ 9ನೇ ತರಗತಿ ತೇರ್ಗಡೆ. ಇದರಲ್ಲಿ . 


( 


ಇ. ಈವರೆಗೆ "ಯಾವಯಾವ ಹುದ್ದೆಗೆ ಎಷ್ಟು 
ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರುತ್ತಾರೆ. ನೇಮಕಾತಿ 
ಪ್ರಕ್ರಿಯೆ ಯಾವ: ಹಂತದಲ್ಲಿದೆ; ಸರ್ಕಾರ ಯಾವ 
ಕಾಲಮಿತಿಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಲಾಗುವುದು? (ವಿವರವನ್ನು 
ನೀಡುವುದು.) 


'ಅರ್ಜಿಗಳು ಹಾಗೂ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ 


ಈವರಗೆ `ಂಗನವಾಕ  ರ್ಜರ್‌ಹರ ಹುಡ್ಗ ರ 


256 ಅರ್ಜಿಗಳು ಸ್ಟೀಕೃತಗೊಂಡಿರುತ್ತದೆ. ಸದರಿ ಅರ್ಜಿಗಳ 
ಪರಿಶೀಲನೆಗಾಗಿ ಆಯ್ಕೆ ಸಮಿತಿಯ: ಸಭೆ ಕರೆಯಲು ಮಾನ್ಯ 
ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಜಿಲ್ಲಾ ಆಯ್ಕೆ ಸಮಿತಿ 
ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ದಿನಾಂಕವನ್ನು ನಿಗದಿಪಡಿಸಲು 
ಕೋರಲಾಗಿರುತ್ತದೆ. ಆಯ್ಕೆ ಮಾರ್ಗಸೂಚಿಗಳಲ್ಲಿ ನಿಗದಿಪಡಿಸಿರುವ 
ಕಾಲಮಿತಿಯಂತೆ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತದೆ. 


(ತಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 


ಸಂಖ್ಯೆ ಮಮ“ 59 ಐಸಿಡಿ 2021 


ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


